ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು ' 


: ಶ್ರೀ. 


ಸಚಿ 


944(1073) 


ಜೋಜೇಗೌಡ (ಶಿಕ್ಷಕರ ಕ್ಷೇತ) 


16.03.2020 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ 


ವರು 


ಪಶ್ನೆ 


ಪತ್ತರ 


| ದಿನಾಂಕ:018/20ರ8ರ 


ನಂತರ 
ನೇಮಕಗೊಂಡಿರುವ ಪೌಢಶಾಲಾ ಸಹ 
ಶಿಕ್ಷಕರು ಹಾಗೂ ಪದವಿ ಪೂರ್ವ 
ಕಾಲೇಜುಗಳ" ಉಪನ್ಯಾಸಕರಿಗೆ ' ವಿಶೇಷ 
ಭತ್ಯೆಯನ್ನು": ಮೂಲ ವೇತನದಲ್ಲಿ 
ವಿಲೀನಗೊಳಿಸಲಾಗಿದೆಯೇ; 


ಇಲ್ಲ 


6ನೇ ವೇತನ ಆಯೋಗದ ಶಿಫಾರಸ್ಸಿನ ಅನ್ವಯ ಸರ್ಕಾರದ 
ಆಡೇಶ ಸಂಖ್ಯೆಎಫ್‌ಡಿ 06 ಎಸ್‌ಆರ್‌ಪಿ 2018 
ದಿನಾಂಕ;19/04/2018ರಲ್ಲಿ  ದಿನಾಂಕ:01.08.2008ರ ಪೂರ್ವದಲ್ಲಿ 
ನೇಮಕಗೊಂಡ ' ಪ್ರಾಥಮಿಕ ಶಾಲಾ ಶಿಕ್ಷಕರು. ಪ್ರೌಢಶಾಲಾ ಶಿಕ್ಷಕರು 
ಮತ್ತು ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರುಗಳಿಗೆ ಅವರು 
ಪಡೆಯುತ್ತಿದ್ದ ವಿಶೇಷ ಭತ್ಯೆಯನ್ನು ಆಯಾ ಶಿಕ್ಷಕರ ಸಂವಾದಿ ವೇತನ 
ಶ್ರೇಣಿಗಳಲ್ಲಿ ವೇತನ ಪಡೆಯುತ್ತಿರುವ ಶಿಕ್ಷಕರ ಮೂಲ ವೇತನಬದೊಂದಿಗೆ 
ಸೇರಿಸತಕ್ಕದ್ದು ಎಂದು ಆದೇಶಿಸಲಾಗಿದೆ. ಅದರಂತೆ 
ಅನುಷ್ಠಾನಗೊಳಿಸಲಾಗಿದೆ. i 


ಈ ವಿಷಯವಾಗಿ ಮಾನ್ಯ 
ನ್ಯಾಯಾಲಯದ ತೀರ್ಪು 
ಗಮನಕ್ಕೆ ಬಂದಿದೆಯೇ; 


ಸರ್ವೋಚ್ಛ [5 
ಸರ್ಕಾರದ 


ಬಂದಿರುವುದಿಲ್ಲ. 


2 


ಇದನ್ನು 
ರೀತಿ 


ಸರ್ಕಾರಕ್ಕೆ ತಿಳಿದಿದ್ದಲ್ಲಿ, 
ಜಾರಿಮಾಡಲು ವಿಳಂಬ 
ಅನುಸರಿಸುತ್ತಿರುವುದು ಏಕೆ: 


ಪ್ರಶ್ನೆ ಉದ್ದವಿಸುವುದಿಲ್ಲ 


NS) 


ಪೂರ್ವ 
ಎಸ್‌.ಎಲ್‌.ಇ.ಟಿ, ಎನ್‌.ಇ.ಟಿ 
ಹೊಂದಿರುವ ಉಪನ್ಯಾಸಕರಿಗೆ 
ರ್ಕಾರ ನೇಮಿಸಿದ ಕುಮಾರ್‌ ನಾಯ್ಕ್‌ 
ಮಿತಿ ಶಿಫಾರಸ್ಸಿನ ಪ್ರಕಾರ ಪದವಿ 
ಲೇಜಿಗೆ ಬಡ್ಡಿ ನೀಡಲಾಗಿದೆಯೇ; ಈ 
ವಿಷಯವಾಗಿ ಸರ್ಕಾರ ತೆಗೆದುಕೊಂಡಿರುವ 
ಕ್ರಮಗಳೇನು 


5 
[ 


A 


p) 


ಕಾಪಾವಗಳ್ಸ್‌" 


NET /SLET ಪರೀಕ್ಷೆ ತೇರ್ಗಡೆ ಹೊಂದಿದ ಪದವಿ | 


ಪೂರ್ವ ಉಪನ್ಯಾಸಕರುಗಳನ್ನು ಪದವಿ ಕಾಲೇಜಿಗೆ ಬಡ್ಡಿ 
ನೀಡುವ ಶಿಫಾರಸ್ಸನ್ನು ಉನ್ನತ ಶಿಕ್ಷಣ ಇಲಾಖೆಯು 
ಒಪ್ಪಿರುವುದಿಲ್ಲ. 


ಸಂಖ್ಯೆ: ಇಪಿ 48 ಎಸ್‌ಎಲ್‌ಬಿ 2020 


Oa 


ಮಾ 
(ಎಸ್‌. ಸುರೇಶ್‌ ಕುಮಾರ್‌) 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ 
ಸಕಾಲ ಸಚಿವರು 


